ಣೆ, ದೀಪಾವಳಿ 1982 


19 


ರಾಜಸ್ಥಾನ ಪ್ರವಾಸಿಕರಿಗೊಂದು ಸ್ವರ್ಗವೋ ಎಂಬುವಷ್ಟು ಅಂದವಾದ 
ನಾಡು. ಶಿಲ್ಪಿಯ ಜನ, ಅವರ ವೇಷಭೂಷ, ನಡೆನುಡಿ, ಕಲೆ, ಗ್ರಾಮ್ಯಕಲೆ, 
ಲೋಕಗೀತೆ, "ೋಕನೃತ್ಯ ಎಲ್ಲವೂ ಒಂದು ರೀತಿ ಭಿನ್ನ- - ಒಂದು ವಿಶೇಷ. 
ಅವೆಲ್ಲ ಇಂದಿಗೂ ಹಾಗೆಯೇ ಉಳಿದು ಬೆಳೆದುಕೊಂಡು. ಬಂದಿವೆ. ಇಲ್ಲಿಯ 
ವಾಸ್ತು ಶಿಲ್ಪದ ರೀತಿಯೂ ಅಷ್ಟೇ ವಿರಳ. ರಾಜಸ್ಥಾ ನದ ಈ ವಿಶೇಷಗಳು 
ಪ್ರವಾಸಿಕನನ್ನು ಕೈಮಾಡಿ ಕರೆಯುತ್ತ ಮೆ ಪರದೇಶದ” ಪ್ರವಾಸಿಗಳಂತೂ, ಈ 
ಪ್ರದೇಶದಲ್ಲಿ $ರುಗಾಡಲು ಮುಗಿಬೀಳುತ್ತಾ ರೆ. ವರ್ಷದ ಯಾವ ಕಾಲದಲ್ಲೂ 
ಇಲ್ಲಿಯ ಯಾವ ಭಾಗದಲ್ಲೂ ಇವರನ್ನು ಕಾಣಬಹುದು. 


ಅರ್ಗ 


ಕ್ಮ 
ರುಜು 
ಜ್‌ 
ಜು 
& ಅ್ಕ್ಟ್‌ ಎ 
ಇ pA 


2 ಪರಿಪೂರ್ಣ ವರ್ಣಮಯ ಗಾಜು 
ಗಳಿಂದಲಂಕೃತ ತವಾದ ಶೀಷಮಹಲ್‌ನ 
ಒಂದು ಗೋಡೆಯ ಯೆ ಹತ್ತಿರದ ಚಿತ್ರ, 


3 ಚಂದ್ರಮಹಲ್‌ : ಈ ಕಟ್ಟಡದ ಒಂಡು 
ಭಾಗದಲ್ಲಿ ಇಂದಿಗೂ ಅರಸು ವಂಶ 
ದವರು ವಾಸಿಸುತ್ತಿದ್ದಾರೆ. ರಾಜ 
ಕಾರಣಿ ಗಾಯತ್ರೀದೇವಿ ಈ ವಂಶ 

ದವರು. 


ಜಯಪುರ 


ಜಯಪುರವೇ ಈ ನಾಡಿನ ರಾಜಧಾನಿ, ಇಲ್ಲಿ 
ಶಹರದ ಬೆಡಗನ್ನು, ಹಳ್ಳಿಯ ಛಾಯೆಯನ್ನು 
ಸರಿಸಮಾನವಾಗಿಕಾಣುತ್ತೇವೆ, ಹಳ್ಳಿಗರು ಇಲ್ಲಿಗೆ 
ಬರುತ್ತಾರೆ, ಬಂದಾಗ ಅವರು ತಮ್ಮ ಸಾಂಪ್ರ 
ದಾಯಿಕ ವೇಷ ಧರಿಸುತ್ತಾರೆ. ಅವರ ಪ್ರೀತಿಯ 
ಪ್ರಾಣಿ ಒಂಟೆಯೇ ವಾಹನ - ಮಹಿಳೆಯರು 
ಧರಿಸಿದ ಬಣ್ಣ ಬಣ್ಣದ ವೇಷ, ವಿಚಿತ್ರ ರೀತಿ 
ರೀತಿಯಲ್ಲಿಯ - ಹೆಚ್ಚಾ ಗಿ ಬೆಳ್ಳಿಯ ಆಭರಣ 
ಗಳು ಕಣ್ಣಿಗೆ ಹಬ್ಬ. 

ಈ ಪುರದ ನಿರ್ಮಿತಿಗೂ ಒಂದು ಇತಿಹಾಸ. 


ಇಲ್ಲಿ ಆಗ ಆಳುತ್ತಿದ್ದ ಕಛವಾ ರಾಜಮನೆತನ 


ದವರ ಅಂದಿನ ರಾಜಧಾನಿಯಿದ್ದುದು “ಅಮೇರ' 
ದಲ್ಲಿ, ಎತ್ತರದ ಗುಡ್ಡದ ಮೇಲೆ. ಇಂದಿನ ಜಯ 
ಪುರಕ್ಕೆ ಏಳು ಮೈಲಿ (11 ಕಿ.ಮಿ.) ಅಂತರ 
ದಲ್ಲಿಯೇ ಇದೆ, ಈ ಆಳರಸರಲ್ಲಿ ಸವಾಯಿ 
ಜಯಸಿಂಗರು (ದ್ವಿ) ಒಬ್ಬ ಪ್ರಮುಖ ರಾಜರು. 
ಅವರು ಪಟ್ಟಕ್ಕೆ ಬಂದುದು ಕ್ರಿ. ಶ. 1699ರಲ್ಲಿ. 
ದಿನಗಳೆದಂತೆ “ಅಮೇರ' ಅರಮನೆ, ತಮ್ಮ 
ಚಟುವಟಿಕೆಗಳಿಗೆ ಅಷ್ಟು ಅನುಕೂಲವಲ್ಲವೆಂದು 
ಎಣಿಸಿಯೋ ಏನೋ, ಜಯಸಿಂಗರು ಹೊಸ 
ರಾಜಧಾನಿಯನ್ನುಬಯಲುಸೀಮೆಯಲ್ಲಿ ನಿರ್ಮಿ 


ಸುವ ವಿಚಾರ ಮಾಡಿದರು, 1727ರ ಹೊತ್ತಿಗೆ 
ಅವರ ವಿಚಾರ ಮೂರ್ತಸ್ವರೂಪಕ್ಕೆ ಬಂದಿತ್ತು. 
ಅವರು ಹೊಸ ರಾಜಧಾನಿಯನ್ನಷ್ಟೇ ಕಟ್ಟ 
ಬೇಕೆಂದಿರಲಿಲ್ಲ: ಒಂದು ಸುಂದರ ನಗರ 


ದ ಅಸಕ್ತಿ. ಅಂತಲೇ ಈ 
ಬಂಧಿಸಿದ ವೇಧಶಾಲೆಗಳೂ 
ಅರಮನೆಯ ಪಕ್ಕದಲ್ಲಿಯೇ ನಿರ್ಮಾಣವಾಗಿವೆ. 
1727ರಲ್ಲಿ ಪ್ರಾರಂಭವಾದ ಈ ನಗರಕ್ಕೆ ಜಯ 


₹೨ 
11 
ಈ. 
[ 
ಹ 
43 3(5 
pp 
ಸಿಸಿ 
ತ್ತ 


೯ 


ಸಿಂಗರದೇ ಹೆಸರು. “ಜಯಪುರ' 


ಜಯಪುರ, 
ನಿರ್ಮಾತೃ 


ಜಯಸಿಂಹ. 


ಜಂತರ್‌-ಮಂತರ್‌ 
ನಿಹಾರಾಜಾಸವಾಯಿ 


ಸಿಟಿ ಪ್ಯಾಲೇಸ್‌ನಲ್ಲಿಯ 
ಪ್ರವೇಶದ್ವಾರ. 


ಚಂದ್ರಮಹಲಿನ ಒಂದು 
ಸಮೂಪ ನೋಟ. 


ರ್ಸ್‌ 


IN 


RS 


A 


ವಳಿ 1982 


ಭನ 


SRS 


pT 


RRR 


Np 


00.0 ೨0104/8044 


LIS 


ಬು ಜರಾ ಅರರ ANNE 
ಬು 


ಜಾರ ಡನ 


2ರ 


ಡುತ 


ಉದಯವಾಣಿ, ದೀಪಾವಳಿ 1982 


rE; 
ಈ 


1 


> 


NS | WS 


1 


“ ಗುಲಾಬಿನಗರ”' 


ಇಂದಿನ ಜಯಪುರ ಬೃಹದಾಕಾರವಾಗಿ ಬೆಳೆ 
ದಿದೆ. ಅಂದು ಜಯಸಿಂಗರು ನಿರ್ಮಿಸಿದ ಭಾಗ 
ವನ್ನು ಮಾತ್ರ ಇಂದಿಗೂ "ಪಿಂಕ್‌ ಸಿಟಿ” 
(ಗುಲಾಬಿನಗರ) ಎಂದು ಕರೆಯಲಾಗುತ್ತದೆ. 
ಇಲ್ಲಿಯ ಕಟ್ಟಡಗಳ ಹೊರಮೈ ಕೆಂಪು ಬಣ್ಣ 
ವನ್ನು ಹೊತ್ತು ನಿಂತಿವೆ. ಅವುಗಳ ಮೇಲೆ 
ರಾಜಸ್ಥಾ ನಿ ಪದ್ಧ ತಿಯಲ್ಲಿ ನಿರ್ಮಿಸಿದ ಬಿಳುಪು 
ನಕ್ಷೆಗಳು ಕಣ್ಣಿಗೆ ಅಂದವಾಗಿ ಕಾಣುತ್ತವೆ. 


ರಾಜಮಾರ್ಗಗಳ ವಿಸ್ತೀರ್ಣ 110 ಅಡಿ, 
ಚಿಕ್ಕವು 55 ಅಡಿ. ಈ ನಗರದ ಸುತ್ತ ಸಾಧಾರಣ 
20 ಅಡಿ ಎತ್ತರದ ಕೋಟೆ, ಅದು 7 ಅಡಿ 
ದಪ್ಪವಾದುದು. ಈ ಕೋಟೆಗೆ ಎಂಟು ಪ್ರವೇಶ 
ದ್ವಾರಗಳು. ಈ ಭಾಗದಲ್ಲಿಯೂ ಇಂದು 
ಹೊಸ ಛಾಯೆಯನ್ನು ಕಾಣುತ್ತೇವೆ. ರಾಜ 
ಸ್ಥಾನಿ ಹಸ್ತಕಲೆಯ - ಅಂಗಡಿಗಳು, ಇಲ್ಲಿಯದೇ 
ಆದ ವಿಶಿಷ್ಟ ರೀತಿಯ ಬಟ್ಟೆಯ ಮಾರುಕಟ್ಟೆ 
ಗಳು ಆವರಿಸಿವೆ. 


ಆಳೆತ್ತರದ ಬೆಳ್ಳಿ ಪಾತ್ರೆ. 'ಗಂಗಾಜಲ' 
ಬಿಟ್ಟು ಬೇರೆ ನೀರು ಕುಡಿಯದ 
ಜರುಗಳಿಗಾಗಿ ಇಂಥ ಪಾತ್ರೆಗಳಲ್ಲಿ 
ಗಂಗಾಜಲ ಸಂಗ್ರಹಿಸಿಡಲಾಗುತ್ತಿತ್ತು. 
ಈಗ ವಸ್ತುಸಂಗ್ರಹಾಲಯದಲ್ಲಿದೆ. 
ಮುಬಾರಕ್‌ ಮಹಲ್‌: ಅತಿಥಿಗೃಹ. 
ಈಗ ರಾಜಮನೆತನದ ವಸ್ತುಸಂಗ್ರ 
ಹಾಲಯ. 
ಅರಮನೆಯ ಒಳನೋಟದ ಒಂದು 
ಚಿತ್ರ. ಕಾರಂಜಿ, ಕಾಲುವೆಗಳು ಇಲ್ಲಿ 
ಹರಿದಿವೆ. ಆಳರಸರ ಚಿತ್ರಗಳಿಂದ 
ಅಲಂಕೃತವಾಗಿದೆ. 


ಜಂತರ್‌ ಮಂತರ್‌ 


ಸುಂದರ ಕಟ್ಟಡಗಳು, ಸಂಗಮವರಿ ಕಲ್ಲಿನಲ್ಲಿ 
ನಿರ್ಮಾಣವಾದ ಮಹಲುಗಳು. ವಿವಿಧ ನಕ್ಷೆ 
ಯಲ್ಲಿ ಸಿದ್ಧವಾದ ಇಮಾರತ್‌ಗಳು ಅಲ್ಲಲ್ಲಿ 
ಇವೆ. ಆಯಾ ಪ್ರದೇಶಕ್ಕೆ ಸಂಬಂಧಿಸಿದಂತೆ 
ಅವುಗಳ ನಕ್ಷೆ ವಿವಿಧವಾಗಿರಬಹುದು. ಆಕಾರ 
ದಲ್ಲಿ ಹೆಚ್ಚು ಕಡಿಮೆಯಾಗಿರಬಹುದು. ಆದರೆ 
ಅವೆಲ್ಲ ಸಾಮಾನ್ಯ. ಇಲ್ಲಿ ಮಹಾರಾಜಾ ಜಯ 
ಸಿಂಗರಿಂದ ನಿರ್ಮಾಣವಾದಂತಹ ಜ್ಯೋತಿಷ್ಯ - 
ಖಗೋಲ ಶಾಸ್ತ್ರಗಳ “ವೇಧಶಾಲೆ” 
(observatory) ಗಳು ಮಾತ್ರ ಯಾವ 
ರಾಜರೂ, ಯಾವ ಶಾಸ್ತ್ರಜ್ಞರೂ ಎಲ್ಲಿಯೂ 
ನಿರ್ಮಿಸಿಲ್ಲ. ಜಯಸಿಂಗರು ಎಷ್ಟು ಶೂರರೋ, 
ಎಷ್ಟು ಧೀರರೊ, ಚಾಣಾಕ್ಷರೋ, ಹಾಗೆಯೇ 
ಜ್ಯೋತಿಷ್ಯ-ಖಗೋಲ ಶಾಸ್ತ್ರಗಳಲ್ಲಿ ಅವರಿಗೆ 
ಇಲ್ಲದ ಆಸಕ್ತಿ. ಒಬ್ಬ ಮಹಾರಾಜರಲ್ಲಿ ಈ 


ತೆರನಾದ ಆಸಕ್ತಿಯನ್ನು ಕಂಡಾಗ ವಿಚಿತ್ರವೆನಿಸು 
ತ್ತದೆ. ರಾಜಕಾರಣದ ಎಲ್ಲ ಭಾರಗಳನ್ನೂ 
ನಿಭಾಯಿಸುತ್ತಲೆ ಈ ವಿಷಯದತ್ತ ಅವರು 
ವಿಶೇಷ ಆಸ್ಥೆಯನ್ನು ತೋರಿದರು. ಅದನ್ನು 
ಕಂಡಾಗ ಒಂದಿಷ್ಟು ವಿಚಿತ್ರವೂ ಎನಿಸುತ್ತದೆ. 
ನಿಸರ್ಗದ ಮೂಲವನ್ನು, ಸೂರ್ಯ-ಚಂದ್ರ- 
ನಕ್ಷತ್ರಗಳ ಚಲನವಲನವನ್ನು ವೀಕ್ಷಿಸಲು 
ಪ್ರತ್ಯಕ್ಷ ವೇಧಶಾಲೆಗಳು ಆ ಮೊದಲು ಈ 
ದೇಶದಲ್ಲಂತೂ ಇರಲಿಲ್ಲ. ಅವನ್ನು ನಿರ್ಮಿಸಿ 
ದವರು ಜಯಸಿಂಗರು. ಅವರು ಇಂತಹ ಐದು 
ವೇಧಶಾಲೆಗಳನ್ನು ಬೇರೆ ಬೇರೆ ನಗರಗಳಲ್ಲಿ 
ನಿರ್ಮಿಸಿದ್ದಾ ರೆ- ಅವುಗಳಲ್ಲಿ ಜಯಪುರದ್ದೇ 
ಹಿರಿಯದು. ಇಲ್ಲಿ ಹೆಚ್ಚು ಯಂತ್ರಗಳಿವೆ- 
ನಕ್ಷತ್ರ ಮಂಡಲವನ್ನು ವೀಕ್ಷಿಸಲು ಪ್ರತ್ಯೇಕ 
ಭಾಗವಿದೆ. ಇದನ್ನವರು ಅರಮನೆಯ ಪಕ್ಕ 
ದಲ್ಲಿಯೇ ನಿರ್ಮಿಸಿದ್ದಾರೆ. 


ಜಂತರ್‌-ಮಂತರ್‌ನ 
ಸೂರ್ಯಮಾಪಕ 
ಛತ್ರಿ ಎನ್ನುತ್ತಾರೆ. 


ಇನ್ನೊಂದು ಸೂರ್ಯಮಾಪಕಯಂತ್ರ, 


ಗ್ರಹಗತಿ ಇತ್ಯಾದಿ ಸೌರ ಲೆಕ್ಕಾಚಾರ 
ಕ್ಕಾಗಿ ವಿವಿಧ ರೀತಿ ಯಂತ್ರಗಳ 16 
ಗುಂಪುಗಳಿವೆ. ಚಿತ್ರದಲ್ಲಿರುವುದು ಈ 
ಎಲ್ಲ ಯಂತ್ರಗಳನ್ನು ಹೇಗೆ ಬಳಸ 


ಬೇಕೆಂದು ತಿಳಿಸುವ ಲೋಹದ ಎರಕ 


ದಿಂದ ಮಾಡಿದ ಎರಡು ಜಾಗಟೆಗಳಲ್ಲಿ 
ಅಡಗಿರುವ “ಯಂತ್ರರುಜ'. ಜಯ 
ಸಿಂಗರು ಈ ಎಲ್ಲ ಯಂತ್ರಗಳ ಉಪ 
ಯೋಗದ ಬಗ್ಗೆ ಎರಡು ಬೃಹತ್‌ 
ಗ್ರಂಥ ಬರೆದಿದ್ದಾರೆ. 


ಉದಯವಾಣಿ, ದೀಪಾವಳಿ 1982 


den Acne 
ದಿದ 


IE RI 


Wh iy [| AN Wy ಗ 


ಕೆಎ 


EE EEE, 


ಜಯಪುರದಿಂದ | ಅಮೇರಕ್ಕೆ 
ಹೋಗುವ ಮಾರ್ಗದಲ್ಲಿ ಸಿಕ್ಕುವ 
ರಾಜರ ಸ್ಮಾರಕ ಗದ್ದುಗೆಗಳಲ್ಲೊಂದು. 


ಸಿಟಿ ಪ್ಯಾಲೇಸಿನಲ್ಲಿ ಆಯುಧ ಸಂಗ್ರ 
ಹಾಲಯದಲ್ಲಿ ವರ್ತುಲಾಕಾರವಾಗಿ 
ಜೋಡಿಸಿದ ಹಳೆಯ ಬಂದೂಕು- 
ಬಾಣಗಳು. 


ಆಲ್ಬರ್ಟ್‌ ಹಾಲ್‌ (ಈಗ ವಸ್ತು 
ಸಂಗ್ರಹಾಲಯ)ದಲ್ಲಿನ ನಕ್ಷೆಗಳಲ್ಲೊಂ 
ದರ ಸಮೀಪ ದೃಶ್ಯ. 


ಜಯಪುರದ ಪ್ರಸಿದ್ಧ ಕಟ್ಟಡ ಹವಾ 
ಮಹಲ್‌. 


ಅಂದು ಆಳರಸರ `ಅರಮನೆ' ಈಗ ಸಿಟಿ 
ಪ್ಯಾಲೇಸ್‌ ಎಂದು ಕರೆಯಲ್ಪಡುತ್ತಿದೆ (ಆಂಗ್ಲರ 
ಛಾಯೆಯೋ ಏನೋ). ಈ ಅರಮನೆಯ 
ಸುತ್ತಲೂ ಮತ್ತೊಂದು ಕೋಟೆ. ಏಳು ಪ್ರವೇಶ 
ಗಳು ಇದಕ್ಕೆ. ದಕ್ಷಿಣ ಭಾಗಕ್ಕೆ "ತ್ರಿಪೋಲಿಯಾ' 
ಎಂಬ ದ್ವಾರವಿದೆ. ಪಶ್ಚಿಮಕ್ಕಿರುವ “ಸಿರಾ-ಕಿ- 
ದ್ಯೋಧಿ” ಎಂಬ ದ್ವಾರವೇ ಈ ಅರಮನೆಗೆ 
ಮುಖ್ಯ ಪ್ರವೇಶದ ಹಾದಿ. ಈ ಅರಮನೆಯ 
ಸುತ್ತುವರಿದ ಕಟ್ಟಡಗಳ ಭಾಗಕ್ಕೆ “ಜೆಲೆಬ 
ಚೌಕ್‌” ಎನ್ನುತ್ತಾರೆ. ಇಲ್ಲಿಯೇ ರಾಜಮನೆತನ 
ದವರಕಾಲದಲ್ಲಿ ಅವರ ಕಚೇರಿಗಳು, ವೈಯಕ್ತಿಕ 
ನಿವಾಸಗಳೂ ನೆಲೆಸಿದ್ದವು. 

ಈ ನಿವಾಸಗಳ ಮಧ್ಯ ದಿವಾನ್‌-ಇ-ಖಾಸ್‌- 
ಇದೆ. ಇದು ರಾಜಮನೆತನದವರು ಕಲೆಯುವ 
ಸ್ಥಾನ. ಅವರು ಹಬ್ಬಹುಣ್ಣಿಮೆಯನ್ನು ಆಚರಿ 
ದ್ದ ತಾಣ. ಈಗ ಅದು ಒಂದು ವಸ್ತು 


ತ್ರಿ 
ಸಂಗ್ರಹಾಲಯ. 


ದಿವಾನ್‌ ಈ - ಆಮ್‌/ಚಂದ್ರಮಹಲ್‌ 

ಈ ಕಟ್ಟಡ ಪ್ರಜೆಗಳೊಡನೆ ಕಲೆಯುವ ಜಾಗ. 
ಅಂದವಾಗಿ ಸಂಗಮವರಿ ಕೆತ್ತನೆಯ ಕಂಭಗ 
ಳೊಂದಿಗೆ ನಿರ್ಮಾಣವಾದುದು. ಕಂಭ, ಛತ್ತು 
ಗಳೆಲ್ಲ ಚಿನ್ನದ ಬೆಳ್ಳಿಯ ನಕ್ಷೆಯಲ್ಲಿ ಸಿದ್ಧ 
ವಾದುವು. ಜಯಪುರ ಪದ್ಧ ತಿಯ ನಕ್ಷೆ ಇಲ್ಲಿ 
ಎದ್ದು ಕಾಣುತ್ತದೆ. ಇಂದು ಈ ಸಭಾಗೃಹ 
ರಾಜಮನೆತನದ ಖಾಸಗಿ, ಚಿತ್ರ-ಸಾಹಿತ್ಯಗಳ 
ಸಂಗ್ರಹಾಲಯ, ರಾಜಮನೆತನದವರು ಶೇಖರಿ 
ಸಿದ ಹಳೆಯ ಹಸ್ತಲಿಖಿತ ಗ್ರಂಥಗಳ ಸಂಗ್ರಹವೂ 
ಇಲ್ಲಿದೆ. ಈ ಕಟ್ಟಡದ ಪಕ್ಕದಲ್ಲಿಯೇ ಇರುವುದು 
“ಚಂದ್ರ ಮಹಲ್‌'- ಏಳು ಅಂತಸ್ತಿನ ಕಟ್ಟಡ. 


ಈ ಕಟ್ಟಡ ಒಮ್ಮೆಲೇ ನಿರ್ಮಾಣವಾದುದಲ್ಲ. 
ಈ ರಾಜಮನೆತನಕ್ಕೆ ಸೇರಿದ ಬೇರೆ ಬೇರೆ 
ಆಳರಸರು ಆಗಾಗ ಬೆಳೆಸಿದ ಕಟ್ಟಡವಿದು. ಈ 
ಕಾರಣದಿಂದ, ಇಲ್ಲಿಯ ಅಲಂಕಾರವು ಒಂದಿಷ್ಟು 
ಭಿನ್ನವಾಗಿ ಕಾಣುತ್ತದೆ - ಇಂದು ಇಲ್ಲಿ ಆಳರಸ 
ರಿಗೆ ಸೇರಿದ್ದ ಆಯುಧಗಳ ಸಂಗ್ರಹವಿದೆ. 
ಅಕಬರ ಬಾದಶಹನ ಕಾಲದಲ್ಲಿ ಅವನ ಒಬ್ಬ 
ಸೇನಾಪತಿಯಾಗಿದ್ದ ಈ ಮನೆತನಕ್ಕೆ ಸೇರಿದ 
ಮಹಾರಾಜಾ ಮಾನಸಿಂಗರು ಉಪಯೋಗಿಸಿದ್ದ 
ಖಡ್ಗವು ಈ ಸಂಗ್ರಹದಲ್ಲಿದೆ. ಅದರ ತೂಕ 
5 ಕಿಲೋ. ಅದೊಂದು ನೋಡಬೇಕಾದ ವಸ್ತು. 
ಮಾನಸಿಂಗರು ಸವಾಯಿ ಜಯಸಿಂಗರ ಮಗ, 
ಏಳಡಿ ಎತ್ತರದ ಆಳು, 250 ಕಿಲೋ ವಜನದ 
ಮನುಷ್ಯ. ಅವರು ತೊಡುತ್ತಿದ್ದ ಬಟ್ಟೆಗಳು 
ಸಂಗ್ರಹಾಲಯದಲ್ಲಿ ನೋಡಲು ವಿಚಿತ್ರ 
ವಸ್ತುಗಳೇ. 
ಮುಬಾರಕ್‌ ಮಹಲ್‌ 

ಈ ಆವಾರದಲ್ಲಿಯೇ ಇರುವ ಇನ್ನೊಂದು 


ಕಟ್ಟಡ "ಮುಬಾರಕ್‌ ಮಹಲ್‌'. ಇದು ರಾಜ 
ಮನೆತನದ "ಅತಿಥಿಗೃಹ'. ಇದು ನಿರ್ಮಾಣ 
ವಾದುದು ಇತ್ತೀಚೆಗೆ 1900ರಲ್ಲಿ. ಮಹಾ 
ರಾಜಾ ಸವಾಯಿ ಮಾಧೋ ಸಿಂಗ (ದ್ವಿತೀಯ) 
ನಿರ್ಮಿಸಿದ್ದು, ಇಲ್ಲಿ ಸಂಗಮವರಿ ಕಲ್ಲಿನಲ್ಲಿ 
ಕೆತ್ತಿದ ನಕ್ಷೆ ನೋಡುವಂತಹದು. ಟ್ಟಡದ 
ನಕ್ಷೆಯೂ ಅಂದವಾಗಿದೆ. ಈಗ ಅದು ಈ 
ರಾಜ- ಮಹಾರಾಜರು, ರಾಣಿಯರು ಉಟ್ಟ 
ಉಡುಪು, ಧರಿಸಿದ ವಸ್ತುವಡವೆಗಳ ಸಂಗ್ರಹಾ 
ಲಯ. ಈ ರಾಜಮನೆತನದಲ್ಲಿ ಆಳಿದ ಮಾನ 
ಸಿಂಗರು ಧರಿಸಿದ ಪೋಷಾಕು ನೋಡಿದರೆ 
ಅವರೆಂಥ ಆಜಾನುಬಾಹು ಆಗಿದ್ದ ರೆಂದು 
ಊಹಿಸಬಹುದು; ನೋಡುತ್ತಿದ್ದಂತೆ ವಿವರ 
ಕರು (801669) ಒಬ್ಬೊಬ್ಬರ ಬಟ್ಟೆಗಳನ್ನೂ 
ವಿವರಿಸುತ್ತಾರೆ. “ನೋಡಿ ಆ ಘಾಗರಾ (ಲಂಗ) 
ಆ ರಾಣಿ ಧರಿಸಿದ್ದು. ಅದು 32 ಗಜ ಬಟ್ಟೆ 
ಯಿಂದ ತಯಾರಿಸಿದ್ದು. ಅದು ನೋಡಿ ಆ 


ಚೋಳಿ ನಿಜ ಭಂಗಾರದ ಎಳೆಯಿಂದಲೇ ಕಸೂತಿ 


ಉದಯವಾಣಿ, ದೀಪಾವಳಿ 1982 


ಹಾಕಿದ ನಕ್ಷೆ. ನಿಜವಾದ ಮುತ್ತುಗಳಿಂದಲೆ 
ಹೂವು ಮಾಡಿದ್ದಾ ರೆ... ಎಂದು ಮುಂತಾಗಿ 
ವರ್ಣಿಸುತ್ತಾರೆ. ಅಂದು ಆ ಆಳರಸರು 
ಅನುಭವಿಸಿದ ವೈಭವವನ್ನು ಕಣ್ಣೆದು ತಂದು 
ನಿಲ್ಲಿಸುತ್ತಾರೆ. 


ಹವಾ ಮಹಲ್‌ 
ಜಯಪುರ ಎಂದೊಡನೆ, ಕಣ್ಣೆ ದುರು ಬಂಡು 
ನಿಲ್ಲುವ ಚಿತ್ರವೇ “ಹವಾ ಮಹಲ್‌”. ಕಾರಣ 
ವಿಷ್ಟೆ - ಜಯಪುರ. .- ರಾಜಸ್ಥಾನ. ವಿಷಯ 
ವಾಗಿ ಹೇಳುವಾಗ, ಪ್ರಚಾರಿಸುವಾಗ ಈ ಕಟ್ಟಡ 
ಚಿತ್ರವನ್ನು ಒಂದು "ಸಿಂಬಲ್‌" (ಸಂಕೇತ) ಆಗಿ 
ಉಪಯೋಗಿಸಲಾಗುತ್ತಿದೆ. ಇದು ಅರಮನೆಯ 
ಆವಾರದಿಂದ ಆಚೆ ಇದೆ. 5 ಅಂತಸ್ತಿನ ಈ 
ಕಟ್ಟಡ ಒಂದು ವಿಶೇಷ ನಕ್ಷೆಯಿಂದ ಸಿದ್ಧ 
ವಾದದ್ದು. ಎದುರಿನಲ್ಲಿ ಒಂದೂ ಬಾಗಿಲಿಲ್ಲ. 
ಇರುವುದು ಮಾತ್ರ ಚಿಕ್ಕ ಚಿಕ್ಕ ನಕ್ಷೆ ವ ಜಾಳಿಗೆ 
ಯಿಂದ ಕೂಡಿದ ಕಂಡಿಗಳು ಮಾತ್ರ. ಈ ಕಟ್ಟ 
ಡದ ಉದ್ದೇಶವೇ ಇನ್ನೊಂದು ವಿಶೇಷ. ರಾಣಿ 
ಯರು, ಅರಮನೆಯ ಮಹಿಳೆಯರು ಊರಲ್ಲಿ 
ನಡೆಯುವ ಉತ್ಸವ, ಹಬ್ಬ. ಮೆರವಣಿಗೆ 
ಗಳನ್ನು ಇಲ್ಲಿ ಮರೆಯಾಗಿ ಕುಳಿತು ನೋಡುವ 
 ಅನುಕೂಲತೆಗಾಗಿಯೇ ನಿರ್ಮಿಸಿದ ಮಹಲೇ 
ಇದು. ಗುಲಾಬಿನಗರದ ಮಧ್ಯೆ ಒಂದು ಮುಖ್ಯ 
ಬೀದಿಯಲ್ಲೇ ಇದೆ. ರಾಜಸ್ಥಾನದ ಹಬ್ಬಗಳ 
ಆಚರಣೆಗೂ ಒಂದು ಚಂದ. ವಿವಿಧ ಕಾಲದಲ್ಲಿ 
ಬೇರೆ ಬೇರೆ ಹಬ್ಬಗಳನ್ನು ಬಹು ವಿಜೃಂಭಣೆ 
ಯಿಂದ ಆಚರಿಸುತ್ತಾರೆ. 
. ಇದನ್ನು ನಿರ್ಮಿಸಿದವರು ಸವಾಯಿ ಪ್ರತಾಪ 
* ಗಂಗರು. ಕ್ರ. ಶ.1799ರಲ್ಲಿ 


1 ಅಮೇರ - ಹಳೆಯ ರಾಜಧಾನಿ. 
2 ನಿಮ್ಮ ಸ್ವಾಗತಕ್ಕೆ ನಿಂತ ಆನೆಗಳು. 


3 ಅಮೇರ ಅರಮನೆಯಲ್ಲಿನ ಗಣೇಶ 
ಪೋಳ. 


ಆಲ್ಬರ್ಟ್‌ ಹಾಲ್‌ 

ಅಂದು ಆಂಗ್ಲರು, ಭಾರತದಲ್ಲಿ ಭದ್ರವಾದ 
ಮೇಲೆ ನಿರ್ಮಿಸಿದ ಕಟ್ಟಡ ಇದು. ಆಲ್ಬರ್ಟ್‌ 
ರಾಜಕುಮಾರ (Prince Albert of 
Wales) ಇಲ್ಲಿ ಬಂದುದರ ನೆನಪಿಗಾಗಿ ನಿರ್ಮಾ 
ಣವಾದುದು 1876ರಲ್ಲಿ. ಮಹಾರಾಜಾ ರಾಮ 
ಸಿಂಗ (ದ್ವಿತೀಯ)ರು ಕಟ್ಟಿಸಿದ್ದು. ಇಂದು 
ಇದೊಂದು ಉತ್ತಮ ವಸ್ತು ಸಂಗ್ರಹಾಲಯ; 
ಉತ್ತಮ ನಕ್ಷೆಯಿಂದ ಕೂಡಿದೆ. 


ಜಲಮಹಲ್‌ 

ಇದು ಬೇಸಿಗೆಯ ಐಷಾರಾಮದ ಜಾಗೆ. 
ಒಂದು ಸರೋವರದ ಮಧ್ಯ ನಿರ್ಮಾಣ 
ವಾದ ಮಂದಿರ. ಆದರೆ ಈಗ ಅದು ಉಳಿದ 
ಕಟ್ಟಡಗಳಂತೆ ಸುವ್ಯವಸ್ಥಿ ತ ಸಿ ತಿಯಲ್ಲಿಲ್ಲ.. 
ಅಲ್ಲಿಯವರೆಗೆ ಹೋಗುವುದೂ ಆಗುವುದಿಲ್ಲ. 
ಬೇಸಿಗೆ, ಚಳಿಗಾಲದಲ್ಲಿ ಸುತ್ತ ತುಂಬಿದ ನೀರು 
ಇರುವುದಿಲ್ಲ. . ದೂರದಿಂದಲೇ ಕಾಣುತ್ತದೆ. 


ಇದನ್ನು ನಿರ್ಮಿಸಿದವರೂ ಪ್ರತಾಪಸಿಂಗರೇ. 
ಬೇಸಿಗೆಯಲ್ಲಿ, ತಂಪು ಹವೆಯ ಮಧ್ಯೆ, ನೀರಿನ 
ಮಧ್ಯೆ ರಾಜರು ಮೋಜು ಮಾಡುತಿದ್ದ ತಾಣ 
ವಿದು. ಮದ್ಯ-ಮಾನಿನಿ-ಸಂಗೀತ ನೃತ್ಯಗಳು 
ನಡೆಯುತ್ತಿದ್ದ ಜಾಗೆ ಎಂದು ಓದಿದ ನೆನಪು. 
ಈ ರೀತಿಯಾಗಿ ಹಿಂದಿನ ವಾಸ್ತು ಶಿಲ್ಪಗಳು, 
ಇತ್ತಿತ್ತಲಾಗಿ ನಿರ್ಮಾಣವಾದ ಭವನಗಳು ಜಯ 
ಪುರದ ತುಂಬ ತುಂಬಿವೆ, ಮೊನ್ನೆ ಮೊನ್ನೆಯ 
ವರೆಗೆ ರಾಜರುಗಳ ವಾಸಸ್ಮಾನವಾಗಿದ್ದ - 
“ರಾಮಬಾಗ ಪ್ಯಾಲೇಸ” ಇಂದು ಒಂದು 
ಹೊಟೇಲ್‌ ಆಗಿ ಪರಿವರ್ತಿತವಾಗಿದ್ದು ತಾಜ 
ಹೊಟೇಲ್‌ ಸಮೂಹದವರು ನಡೆಸುತ್ತಾರೆ. 
“ಜಯಪುರ'ವನ್ನು ನಿರ್ಮಿಸಿದ ಜಯಸಿಂಗರು 
ಮೇಧಾವಿ ರಾಜರಂತೂ ಅಹುದು. ಕಲೆ, ಸಾಹಿತ್ಯ 
ಗಳಲ್ಲಿಯೂ ಅವರಿಗಿದ್ದ ಆಸ್ಥೆ ಅಭಿಮಾನ 
ನೆನಸುವಂತಹುದು, ಅವರ ಒಂದು ಚಾಣಾಕ್ಷ 
ತನವನ್ನು ಇಲ್ಲಿ ನೆನೆಸಬಹುದು. ಅವರು 


1 ಶೀಷ್‌ ಮಹಲ್‌ - ಎಲ್ಲ ಚಿತ್ತಾ 
ಗಾಜಿನಲ್ರೆ. 


2 ಶೀಷ್‌ ಮಹಲಿನ ಒಂದು ಛತ್ತಿನಲ್ಲಿ 
ಗಾಜಿನಿಂದ ತುಂಬಿದ ನಕ್ಷೆ. 


3 ಗಾಜಿನಲಂಕಾರದ ಒಂದು ನಿಕಟ 
ನೋಟ. 


ಪಟ್ಟಕ್ಕೆ ಬಂದ ಸಮಯ, ರೂಢಿಯ ಪ್ರಕಾರ 
ಹೊಸದಾಗಿ ಪಟ್ಟಕ್ಕೆ ಬಂದ ರಾಜರು ದಿಲ್ಲಿಯ 
ಬಾದಶಹನಿಗೆ - ಕಾಣಿಕೆ ಸಲ್ಲಿಸಿ ಮರ್ಯಾದೆ 
ಮಾಡಬೇಕು. ಹಾಗೆ, ಜಯಸಿಂಗರ ಪಟ್ಟಾಭಿ" 
ಷೇಕವಾದ ಮೇಲೆ - ದಿಲ್ಲಿಗೆ ಹೋಗುತ್ತಾರೆ. 
ಆಗ ಆಳುತ್ತಿದ್ದವನು ಔರಂಗಜೇಬ. ಜಯ 
ಸಿಂಗರು ತುಂಬಿದ ದರ್ಬಾರದಲ್ಲಿ ಎದ್ದು ಕಾಣಿಕೆ 
ಸಲ್ಲಿಸಲು ಕೈ ಮುಂದುಮಾಡುತ್ತಾರೆ, ಆಗ 
ಒಮ್ಮಿಂದೊಮ್ಮೆಲೇ ಔರಂಗಜೇಬನು ಇವರನ್ನು 
ಕಂಡು ಕುಪಿತನಾಗುತ್ತಾನೆ. ಕಣ್ಣು ಕೆಂಪೇರು 
ತ್ತವೆ. ಸಿಂಹಾಸನದಿಂದ ಕೆಳಗಿಳಿದವನೇ ಜಯ 
ಸಿಂಗರ ಎರಡೂ ಕೈಗಳನ್ನು ಗಟ್ಟಿಯಾಗಿ ಹಿಡಿದು 
“ನಿನ್ನ ವಂಶಜರು ನಮಗೆ ಸಾಕಷ್ಟು ತೊಂದರೆ 
ನೀಡಿದ್ದಾರೆ. ನಮ್ಮ ಆಜ್ಞೆಗಳನ್ನು ತಿರಸ್ಕರಿಸಿ 
ದ್ದಾರೆ. ಅವರು ನಮ್ಮ ಅಭಿಮಾನಿಗಳು ಆಗಿರ 
ಲಿಲ್ಲ...” ಮುಂತಾಗಿ ಚೀರಾಡುತ್ತಾನೆ, “ಹೇಳು 
ಇಂಥ ಪ್ರಸಂಗದಲ್ಲಿ ನಿನಗಾವ ರೀತಿಯಲ್ಲಿ ನಾನು 
ಸಹಾಯ ಮಾಡಲು ಸಾಧ್ಯ...” ಎಂದು ಕಿರು 
ಚುತ್ತಲೇ ಜಯಸಿಂಗರ ಕೈಗಳನ್ನು ಕೋಪದಲ್ಲಿ 
ಅಮುಕುತ್ತಾನೆ. “ನೋಡು ಈಗ ನಿನ್ನ ಕೈಗಳು 
ಯಾವ ಉಪಯೋಗಕ್ಕೆ ಬರುತ್ತವೆ” ಎನ್ನು 
ತ್ತಾನೆ. ಈ ಪ್ರಸಂಗವನ್ನು ಕಂಡ ಜಯಸಿಂಗರು 
ಹೌಹಾರುತ್ತಾರೆ. ಇದೇನು? ತಾನು ಬಂದು 
ದೇಶಕ್ಕೆ? ನಡೆಯುತ್ತಿರುವುದೇನು? ಎಂದು 
ಬಹಳ ಸಂತಾಪ ಪಡುತ್ತಾರೆ. ಮನದಲ್ಲಿ ತಾವೂ 
ಕುಪಿತರಾಗುವುದು ಈಗ ಸರಿಯಲ್ಲ ಎಂದು 
ಯೋಚಿಸಿ ನಮ್ರವಾಗಿಯೇ ಉತ್ತರಿಸುತ್ತಾರೆ: 


ಹೂ 
PN 
Ee 


“ಜಹಾಪನಾ, ಮದುವೆಯ ಸಮಯದಲ್ಲಿ 
ವರನು ವಧುವಿನ ಒಂದು ಕೈಯನ್ನು ಹಿಡಿಯು 
ತ್ತಾನೆ. ಅದು ಅವಳನ್ನು ಜೀವವಿಡೀ ಕಾಪಾ 
ಡುವ ಚಿಹ್ನವಾಗಿರುತ್ತದೆ. ಇಂದು ನನ್ನೆರಡೂ 
ಕರಗಳೂ -ನಿಮ್ಮ ಕೈಯಲ್ಲಿ. ನೀವು ಭಾರತದ 
ಬಾದಶಹ; ಇನ್ನು ನನಗಾವ ಹೆದರಿಕೆ!” ಎಂಬ 
ಉತ್ತರವನ್ನು ಕೇಳುತ್ತಲೆ, ಬಾದಶಹನ ಕೋಪ, 
ಬಿದ್ದ ನಕ್ಷತ್ರದಂತೆ ಇಳಿದುಬಿಡುತ್ತದೆ. ಈ 
ತರುಣ ರಾಜ ಸಂದರ್ಭಕ್ಕೆ ಸರಿಯಾಗಿ 
ಕೊಟ್ಟ ಉತ್ತರ, ಪ್ರತ್ಯುತ್ನ ನ್ನಮತಿಯನ್ನು 
ನೋಡಿ ಚಕಿತನಾಗುತ್ತಾನೆ, “ನಿಜ ನೀನು 
ನಿನ್ನ ವಂಶಜರಲ್ಲಿಯೇ ನಿಪುಣ. ನಿಜವಾಗಿಯೂ 
ನೀನು “ಸವಾಯಿ?” (ಸವ್ವಾ - ಒಂದೂಕಾಲು) 
ಎನ್ನುತ್ತಾನೆ. ಜಯಸಿಂಗರು ಸವಾಯಿ ಜಯ 
ಸಿಂಗರಾದರು. ಆಗ ಅವರು ಆಳುತ್ತಿದ್ದ 
“ಅಮೇರ” (70೦೯) ಅರಮನೆ/ಕೋಟೆ 
ತಮಗೆ ಸರಿಯಾದ ತಾಣವಲ್ಲವೆಂದು ನಿರ್ಧರಿ 
ಸಿದ್ದೇ ಜಯಪುರ ನಿರ್ಮಾಣಕ್ಕೆ ಕಾರಣ. 


ಅಮೇರ-ಅರಮನೆ 

ಸವಾಯಿ ಜಯಸಿಂಗರೂ ಈ ಕೋಟೆ 
ಯಿಂದಲೇ ಕೆಲಕಾಲ ರಾಜ್ಯವಾಳಿದ್ದಾರೆ. ಇದು 
“ದುಂಧರ' ರಾಜಮನೆತನದ ರಾಜಧಾನಿಯಾ 
ಗಿತ್ತು. ಇವರೇ ನಂತರ "ಕಛವಾ' ಎಂದು ಕರೆಸಿ 
ಕೊಂಡವರು. “ಅಂಬಿಕೇಶ್ವರ” ಈ ಮೂಲ 
ದಿಂದಲೇ ಈ ಅಮೇರ ಹೆಸರು ಬಂದುದು 
ಎಂದೂ, ಅಯೋಧ್ಯೆಯ ಒಬ್ಬ ರಾಜ 
“ಅಂಬರೀಷ'ನ ನಿಮಿತ್ತವಾಗಿ ಬಂದಿದೆ ಎಂದೂ 
ಅನ್ನುತ್ತಾರೆ. ಆದರೆ ಈ. ಕೋಟೆಯಲ್ಲಿ ಐತಿ 
ಹಾಸಿಕ ಪುರಾವೆ ಸಿಗುವುದು ಕ್ರಿ. ಶ. 954ರಷ್ಟು 
ಹಿಂದಿನದು. ಆ ಕಾಲದಲ್ಲಿ “ಸುಸ್ವಾತ್‌ಮಿನಾ” 
ಆದಿವಾಸಿಗಳು ಇಲ್ಲಿ ಆಳಿದ್ದರೆಂಬುದಕ್ಕೆ ಆಸ್ಪದ 
ಮಾಡಿಕೊಡುತ್ತದೆ. ಈ ಅದಿವಾಸಿಗಳ ವಂಶ 
ಈ ಭಾಗದಲ್ಲಿ ಇನ್ನೂ ಕಂಡುಬರುತ್ತದೆ. 11ನೇ 
ಶತಮಾನದ ಮಧ್ಯದಲ್ಲಿ ಈ ಅರಮನೆ “ಕಛವಾ' 
ರಾಜಮನೆತನದವರ ಕೈಗೆ ಬಂತು. ಆನಂತರ 


“ಪ್‌. 


ಉದಯವಾಣಿ, ದೀಪಾವಳಿ 1982 7 


| 
4 


ವರೆಗೂ ಅವರು ಇಲ್ಲಿಂದಲೇ ರಾಜ್ಯವಾಳಿ 


' ಅರಮನೆ 
ಈಗಿರುವ ವಾಸ್ತು ಶಿಲ್ಪದ ಮಹತ್ವದ ಕಟ್ಟಡ 
ವಾದ ಇಲ್ಲಿಯ ಅರಮನೆ 17ನೇ ಶತಮಾನದ 
ಆದಿಯಲ್ಲಿ ಪ್ರಾರಂಭವಾದುದು ಸವಾಯಿ ಜಯ 


ಕಣ್ಣಿಗೆ ಹಬ್ಬವನ್ನುಂಟು ಮಾಡುತ್ತವೆ. ಇಂದಿಗೂ 
ಅವು ಅಂದವಾಗಿಯೇ ಇವೆ. ಇವನ್ನೆಲ್ಲ ಕಂಡಾಗ 
ಸವಾಯಿ ಜಯಸಿಂಗ ಇಷ್ಟು ಸುಂದರವಾದ 
ಅರಮನೆಯನ್ನು ಬಿಟ್ಟು ಹೊಸದನ್ನೇಕೆ ನಿರ್ಮಿ 
ಸಲು ಪ್ರಯತ್ನಿಸಿದರು? ಎಂದು ಯಾರಿಗೂ 
ಸಂದೇಹ ಬಾರದೇ ಇರದು. 

ಈ ಅರಮನೆಯಿದ್ದುದು. ಕಲ್ಲು ಗುಡ್ಡದ 
ಮೇಲೆ. ಕೆಳಗಿರುವ ಸರೋವರದಲ್ಲಿ ಅದರ 
ಪ್ರತಿಬಿಂಬವನ್ನು ನೋಡುವುದೇ ಒಂದು ಆನಂದ. 
ನಡೆದು ಮೇಲೆ ಹೋಗಲು ಕಾಲುದಾರಿಯೂ 


ಇದೆ. ಜೀಪಿನಲ್ಲೂ ಹೋಗಬಹುದು. ಆನೆಗಳ 


ಮೇಲೆ ಕುಳಿತೂ ಹೋಗಲಿಕ್ಕಾಗುತ್ತದೆ. ಅಲಂಕ 
ರಿಸಿದ ಆನೆಗಳು, ಸಿಂಗರಿಸಿಕೊಂಡ ರಾವುತರು, 
ನಿಮ್ಮ ಸ್ವಾಗತಕ್ಕಾಗಿ ಕಾದಿರುತ್ತಾರೆ. ಆನೆ 
ಮೇಲೆ ಹೋದರೆ, ಇಂದು ರಾಜರೇ ಇಲ್ಲದ 
ನಾಡಿನಲ್ಲಿ ನೀವೇ ರಾಜರು. ಒಂದಿಷ್ಟು ಹಣ 
ಜಾಸ್ತಿ ಹೋಗುತ್ತದೆ ಅಪ್ಪೆ! 

ಮೇಲೆ ಹೋದರೆ ಸರಿ, "ಸಿಂಗಪೋಳ' 
ಎಂಬೆರೆಡು ಅವಳಿ ದ್ವಾರಗಳು ನಿಮ್ಮನ್ನು 
ಸ್ವಾಗತಿಸಿ ಬರಮಾಡಿಕೊಳ್ಳುತ್ತವೆ. ಒಳ 
ಹೋದರೆ ಅಲ್ಲಿ ದೊಡ್ಡ ಬಯಲು. ಲಲ್ಲಿ 
ಈಗ ಪ್ರವಾಸಿಕರಿಗಾಗಿ ಕೆಲ ಅಂಗಡಿಗಳೂ 
ಇವೆ. ಒಳಹೋದಂತೆ ನೀವು ಇನ್ನೊಂದು 
ಲೋಕವನ್ನೇ ಸೇರುತ್ತೀರಿ. ಅದೇನು ಅಲ್ಲಿಯ 
ಕುಸುರಿನ ಕೆಲಸ! ಬಣ್ಣಬಣ್ಣದ ಸಂಗಮವರಿ 
ಕಲ್ಲಿನಲ್ಲಿ ಕೊರೆದ ನಕ್ಷೆಗಳೇನು! ಛೆ; ಅವನ್ನು 
ವರ್ಣಿಸಲು ಅಸಾಧ್ಯವಾದ ಮಾತು. 

“ದಿವಾನ್‌ ಇ ಆಮ್‌” ಇದು ಪ್ರಜೆಗಳನ್ನು 
ಕಾಣುವ ಸ್ಥಳ. ಅನಂತರ ಸಿಗುವುದು “ದಿವಾನ್‌- 


ಇ-ಖಾಸ” ರಾಜಮನೆತನದವರಿಗೇ ಮೂಸಲಾದ. 


ಸ್ಥಳ. ಬಹಳ ಅಂದವಾಗಿ ನಿರ್ಮಾಣವಾದ 
ಕಟ್ಟಡವಿದು. ಶೀಷ್‌ಮಹಲ್‌ ಗಾಜಿನಲ್ಲಿ- 
ಬಣ್ಣಬಣ್ಣದ ಗಾಜಿನಲ್ಲಿ - ನಕ್ಷೆಯನ್ನು ನಿರ್ಮಿಸಿ 
ದೃನ್ನು ನೋಡಿ ನೋಟಕನಲ್ಲಿ ರೋಮಾಂಚನ 
ವೇಳುತ್ತದೆಂದರೆ ಅತಿಶಯೋಕ್ತಿಯಾಗದು. ಈ 


ಯಾತ್ರಿಕರಿಗಾಗಿ ಸರಕಾರದ ಬಸ್ಸಿನ ಅನು 
ಕೂಲಗಳಿವೆ. ಆದರೆ ವಿವರವಾಗಿ ನೋಡಿ 
ಆನಂದಿಸಬೇಕೆನ್ನುವವರಿಗೆ ಪ್ರತ್ಯೇಕ ವ್ಯವಸ್ಥೆ 
ಮಾಡಿಕೊಳ್ಳುವುದೇ ಉತ್ತಮ. ಇವನ್ನೆಲ್ಲ 
ಪ್ರತ್ಯಕ್ಷ ನೋಡಿಯೇ ಆನಂದಿಸಬೇಕು. 


ಮಹಲಿನ ಎಲ್ಲೆಡೆಯಲ್ಲೂ ಕಾಜಿನ ಅಲಂಕಾರ. 
ಕತ್ತಲಲ್ಲಿ ಒಂದು ಚಿಕ್ಕ ಮುಂಬತ್ತಿಯನ್ನು 
ಹೊತ್ತಿಸಿದರೂ ಸಾಕು, ಬಿಂಬ ಪ್ರತಿಬಿಂಬ 
ಗಳಿಂದ ರುಗರುಗಿಸುತ್ತದೆ ಈ ಮಹಲು. 

“ಗಣೇಶ ಪೋಳ್‌” ಒಂದು ದ್ವಾರ. ಇಲ್ಲಿ 
ನಕ್ಷೆಯಷ್ಟೇ ಅಲ್ಲ, ವರ್ಣರಂಜಿತ ಚಿತ್ರಗಳೂ 
ಅಲಂಕಾರವಾಗಿವೆ. ಇಲ್ಲಿಯ ಸಂಗಮವರಿ ಕಲ್ಲಿ 
ನಲ್ಲಿ ಕೊರೆದ ನಕ್ಷೆಯ ಜಾಳಿಗೆಗಳು ಬಹಳ ಅಂದ 
ವಾಗಿವೆ. ಈ ಜಾಳಿಗೆಗಳು ಪರದೆಯಂತಿವೆ. 
ಇಲ್ಲಿ ಕುಳಿತು ರಾಣಿಯರು ಸಭಾಂಗಣದಲ್ಲಿ 
ನಡೆಯುವ ಕಾರ್ಯಗಳನ್ನು ಯಾರಿಗೂ ತಿಳಿ 
ಯದೇ ವೀಕ್ಷಿಸುತ್ತಿದ್ದರಂತೆ. ಈ ರೀತಿಯಾಗಿ 
ಈ ಕೋಟೆಯಲ್ಲಿರುವ ಎಲ್ಲ ಕಟ್ಟಡಗಳೂ 
ವಿಶಿಷ್ಟವಾದ ಅಲಂಕಾರಗಳನ್ನು ಹೊತ್ತು ನಿಂತಿವೆ. 

ಹಿಂದಿನರಸರೇ ನಿರ್ಮಿಸಿದ ದೇವಸ್ಥಾನವೂ 
ಒಂದು ಈ ಕೋಟೆಯಲ್ಲಿದ್ದು ಇಂದಿಗೂ ಸರಿ 
ಯಾಗಿ ಪೂಜೆ ಪುನಸ್ಕಾರ ನಡೆಯುತ್ತಿರುವುದೂ 
ಒಂದು ವಿಶೇಷ. 


1 ಅಮೇರ ಕೋಟೆಯಲ್ಲಿನ ಒಂದು ಪೌಳಿ 


2 ಅಮೇರ ಅರಮನೆಯಲ್ಲಿ ಸಂಗಮವರಿ 
ಕಲನ ಕುಸುರು ನಕ್ಷೆಗಳಲ್ಲೊ ದರ 
ದೃಶ್ಯ. 


ಲ ಪು ೫% 


ಸಡಾ 
ಬು ಹ ಯ ಮಜ ಛೆ 


ಎ i |... 


ES 
HSE LL gi 


ds | ಡೆ 


